WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ನವೆಂಬರ್ ೧೭, ೨೦೧೧ (ಕಾರ್ತಿಕ ೨೬ , ಶಕ ವರ್ಷ ೧೯೩೩ ) | ಸಂಚಿಕೆ ೪೫ 


- ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು , ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

HIGH COURT OF KARNATAKA 

NOTIFICATION 
NO . GOB (1) 28 /2001, Bangalore, Dated : 23rd September, 2011 
The following Judicial Officers are permitted to retire from Judicial Service on the dates mentioned against their names , on 
attaining the age of superannuation , i.e.,60 years ; 
Name and Designation 

Date of Retirement on attaining 

the age of superannuation 
Sri. Jeevan Rao R . Kulkarni, 

31 -10- 2011 
| Addl. District and Sessions Judge , Raichur. 
Sri. Sangappa N . Gaddi, 

30 -11- 2011 
OOD, Presiding Officer,Karnataka Wakf Tribunal,Gulbarga . 
Sri. S .Siddalingesh , 
OOD, Secretary to Government , Department of Law , Justice and 

30 -11- 2011 
Human Rights , Bangalore . 
Sri. Sukhadev Monappa Nayak , 
OOD , Addl. Secretary to Government, Department of Law , Justice 

30-11 - 2011 
and Human Rights , Bangalore . 


By Order of the High Court, 

P .KRISHNA BHAT , 
REGISTRAR GENERAL 


P . R : 1368 


HIGH COURT OF KARNATAKA 

NOTIFICATION 
NO .GOB (1) 257/2006 , Bangalore , Dated : 24th September , 2011 
In partial modification of this office notification of even number dated 20 -09 -2011 , the period of appointment 
of Ms. N . Manjushree, I.A . S., Probationer , as Special Judicial Magistrate under Section 13 (2) of Cr.P .C ., 1973, is extended 
upto 28 -02 -2012. 

By Order of the High Court, 

P .KRISHNA BHAT, 
P . R : 1369 

REGISTRAR GENERAL 
(೬೨೫ ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೭, ೨೦೧೧ 


ಭಾಗ - ೨ 


HIGH COURT OF KARNATAKA 

NOTIFICATION 
NO . GOB (1) 28 / 2001, Bangalore, Dated : 24th September, 2011 
In pursuance to Rule 118 -A (2)(C ) of KCSRs, sanction is hereby accorded for payment of cash equivalent of leave salary for 
Earned Leave at the credit of Late M . Hanumanthappa, the then Civil Judge and JMFC ., Hanagal, subject to a maximum of 240 days , 
as on the date of death of the said Judicial officer, i.e., 02-02 -2011 and the same may be paid to Smt. S .P .Usha, W /o late 
M . Hanumanthappa . It is certified that no Departmental Enquiry was pending against the said Officer, as on that date . 


By Order of the High Court, 

P .KRISHNA BHAT , 


P. R : 1370 


REGISTRAR GENERAL 


HIGH COURT OF KARNATAKA 

NOTIFICATION 
NO . GOB (1) 1/2011, Bangalore, Dated : 29th September, 2011 
Sri . Moose Kunhi Nayarmoole , District Judge , presently working on OOD as Registrar, Karnataka Lokayukta , Bangalore is 
permitted to get himself relieved from the present charge of his post with immediate effect on his appointment as the Judicial Member, 
Karnataka Administrative Tribunal vide order No.A -11014 /2/ 2011 -AT dated 23-09-2011 passed by the Joint Secretary to the 
Government of India, Ministry of Personnel, Public Grievances and pensions, Department of Personnel and Training , New Delhi. 
Further, Sri Moose Kunhi Nayarmoole , District Judge , shall be deemed to have been retired from Judicial Service from the date he 
assumes the charge of the post of Member,Karnataka Administrative Tribunal . 

By Order of the High Court , 

P .KRISHNA BHAT, 
P . R .: 1371 

REGISTRAR GENERAL 
HIGH COURT OF KARNATAKA 

NOTIFICATION 
NO . GOB (1) 3 /2011 , Bangalore , Dated : 26th September, 2011 
In partial modification of this office notification of even number dated 25 -05 - 2011 , the Presiding Officer of the court of Addl. 
Civil Judge and JMFC-I Court, Gadag who is in concurrent charge of the court of Civil Judge and JMFC ., Mundaragi is directed to 
itinerate the said court for two days in a week , with effect from the date of assumption of charge by Smt. Kaveri after completion of her 
training and until further orders . 

By Order of the High Court , 

P .KRISHNA BHAT, 


PR : 1372 


REGISTRAR GENERAL 


ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಲಾ 127 ಎಲ್ಎಜಿ 2010, ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್, 2011 . 
ಶ್ರೀ ಎಲ್. ಬಿ. ಚೌಗಲೆ, ಅಪರ ಸರ್ಕಾರಿ ವಕೀಲರು, ರಾಯಭಾಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ, ಇವರ ಸೇವಾವಧಿಯು 
ಮುಕ್ತಾಯವಾಗಿರುವುದರಿಂದ, ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 
26 (2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ ಅವಧಿಗೆ ಅಥವಾ 
ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಕೆ.ಎಸ್. ಪಂಡಿಪಲ್ಲೆ., ವಕೀಲರು , ಬಾವಚಿ , ಮೆಖಾಲಿ ಅಂಚೆ, 
ರಾಯಭಾಗ ತಾಲ್ಲೂಕು, ಬೆಳಗಾವಿ ಜಿಲ್ಲೆ, ಇವರನ್ನು ಬೆಳಗಾವಿ ಜಿಲ್ಲೆಯ, ರಾಯಭಾಗ ತಾಲ್ಲೂಕಿನ ಅಪರ ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಯ್ಯದ್ ಅಬ್ದುಲ್ ನಜೀರ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ( ಆಡಳಿತ -1), 
ಪಿ . ಆರ್ . 1373 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 


ಭಾಗ - ೨ 


೬೨೭ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೧ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಂವ್ಯಶಾಇ 28 ಭಾನಿವಿ 2011, ಬೆಂಗಳೂರು, ದಿನಾಂಕ: 29ನೇ ಸೆಪ್ಟೆಂಬರ್, 2011. 
ಶ್ರೀಮತಿ ಶೋಭಾ ಎಂ . ಕಟ್ಟಿ, ಉಪ ನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 285 ( 1) ( ಎ ) ರ ಅನ್ವಯ ದಿನಾಂಕ : 31 - 10 - 2011ರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ - ಇಚ್ಚಾ ನಿವೃತ್ತಿ ಹೊಂದಲು ಅನುಮತಿ 
ನೀಡಲಾಗಿದೆ. ಸದರಿಯವರನ್ನು ದಿನಾಂಕ: 31 - 10- 2011ರ ಅಪರಾಹ್ನದಂದು ಕರ್ತವ್ಯದಿಂದ ಬಿಡುಗಡೆ ಮಾಡುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ಶ್ರೀಧರ್, 
ಸಹಾಯಕ ಪ್ರಾರೂಪಕಾರ ಮತ್ತು ಪದನಿಮಿತ್ತ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್ . 1374 

ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ. 


ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪಿಡಿ 143 ಎಸ್ ಎಸ್‌ಎಂ 2011 , ಬೆಂಗಳೂರು, ದಿನಾಂಕ: 30ನೇ ಸೆಪ್ಟೆಂಬರ್ , 2011. 
ಸರ್ಕಾರದ ಆದೇಶ ಸಂಖ್ಯೆ: ಪಿಡಿ 8 ಇವಿಎನ್ (2) 2011, ದಿನಾಂಕ: 11 - 07 - 2011 ರಲ್ಲಿ ತಿಳಿಸಿದಂತೆ ಮೌಲ್ಯಮಾಪನದ ಮುಖ್ಯ ನೀತಿಯ 
ನಿಬಂಧನೆಗಳಿಗೊಳಪಟ್ಟು, ಕರ್ನಾಟಕ ಮೌಲ್ಯಮಾಪನ ನೀತಿ ಎಂಬ ಹೊಸ ಯೋಜನೆಯನ್ನು ಹಾಗೂ ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರವನ್ನು 
ಸೃಜಿಸಲು ಮಂಜೂರಾತಿ ನೀಡಲಾಗಿದೆ. ಸದರಿ ಮೌಲ್ಯಮಾಪನ ಪ್ರಾಧಿಕಾರಕ್ಕೆ ಸಂಬಂಧಿಸಿದಂತೆ ಹುದ್ದೆಗಳನ್ನು ಸೂಕ್ತ ಪ್ರಾಧಿಕಾರದಿಂದ ಭರ್ತಿ 
ಮಾಡುವವರೆಗೆ, ತಾತ್ಕಾಲಿಕವಾಗಿ ಈ ಕೆಳಕಂಡ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ ಸ್ಥಳಕ್ಕೆ 01 -10 - 2011 ರಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರಮ ಹೆಸರು ಮತ್ತು ಪದನಾಮ 

ನೇಮಕ ಮಾಡಿದ ಸ್ಥಳ 
ಸಂಖ್ಯೆ | ಶ್ರೀ /ಶ್ರೀಮತಿ 
ದಿವಾಕರ ರಾವ್ ಎಂ . ಹೆಚ್ . 

ಆಡಳಿತಾಧಿಕಾರಿ , 
ಉಪನಿರ್ದೆಶಕರು , ಮಾನವ ಅಭಿವೃದ್ಧಿ ವಿಭಾಗ, ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ 
ಇಲಿಯಾಸ್ ಪಾಷಾ 

ಮೌಲ್ಯಮಾಪನ ಅಧಿಕಾರಿ, 
ಸಹಾಯಕ ನಿರ್ದೇಶಕರು , 

ಕರ್ನಾಟಕ ಮೌಲ್ಯಮಾಪನ ಪ್ರಾಧಿಕಾರ 
ವಾರ್ಷಿಕ ಮಳೆ ಕೋಶ ವಿಭಾಗ ( ಎ . ಆರ್.ಸಿ.), 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೆಶನಾಲಯ . 
ನಾರಾಯಣಾಚಾರ್ ಆರ್ , 

ಸಹಾಯಕ ನಿರ್ದೆಶಕರು, 
ಸಹಾಯಕ ನಿರ್ದೆಶಕರು, 

ವಾರ್ಷಿಕ ಮಳೆ ಕೋಶ ವಿಭಾಗ, 
ಪಿ.ಎಫ್. ವಿಭಾಗ, ಯೋಜನೆ, ಕಾರ್ಯಕ್ರಮ | ( ಎ .ಆರ್.ಸಿ) 
ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೆಶನಾಲಯ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ . ವಿ. ರಾಮ , 


ಸರ್ಕಾರದ ಅಧೀನ ಕಾರ್ಯದರ್ಶಿ ( ಎಸ್ - 5), 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


ಪಿ. ಆರ್ . 1375 


೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೭, ೨೦೧೧ 


ಭಾಗ- ೨ 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಪಸಂಮೀ 155 ಮೀಇಸೇ 2011 , ಬೆಂಗಳೂರು, ದಿನಾಂಕ: 7ನೇ ಅಕ್ಟೋಬರ್ , 2011 . 
ಡಾ|| ಎಂ . ಜಿ. ಜಯರಾಂ, ಮೀನುಗಾರಿಕೆ ಉಪ ನಿರ್ದೇಶಕರು, ಬೆಳಗಾಂ ವಲಯ , ಬೆಳಗಾಂರವರಿಂದ ಸರ್ಕಾರಕ್ಕೆ ಯಾವುದಾದರೂ ಹಣ ಬಾಕಿ 
ಬರಬೇಕಾಗಿದ್ದಲ್ಲಿ ಅವುಗಳನ್ನು ಸದರಿಯವರ ನಿವೃತ್ತಿ ಸೌಲಭ್ಯಗಳಿಂದ ಕಟಾಯಿಸಿಕೊಳ್ಳುವ ಹಾಗು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅಧಿಕಾರಿಗೆ 
ಸಂಬಂಧಿಸಿದಂತೆ ದಾಖಲಾಗಿರುವ ರಿಟ್ ಅರ್ಜಿ ಸಂಖ್ಯೆ : 3344 /2009 ಮತ್ತು ಸಂಖ್ಯೆ : 3798/ 2009ಗಳ ಮೇಲೆ ಮಾನ್ಯ ನ್ಯಾಯಾಲಯವು ನೀಡುವ 
ತೀರ್ಪಿಗೊಳಪಟ್ಟು ಸದರಿ ಅಧಿಕಾರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳು, 1957ರ ನಿಯಮ 285 ( 2)ರ ಅನುಸಾರ ದಿನಾಂಕ: 31-10 -2011ರ 
ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವಇಚ್ಚಾ ನಿವೃತ್ತಿ ಹೊಂದಲು ಅನುಮತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಿ. ಎಂ . ರಾಜಣ್ಣ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 1376 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ( ಮೀ ). 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 12 ಡಿಪಿಐ 2011, ಬೆಂಗಳೂರು, ದಿನಾಂಕ: 28ನೇ ಸೆಪ್ಟೆಂಬರ್, 2011 . 

ಭಾಗ- 1 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ , ಗ್ರೂಪ್- ಎ ಕಿರಿಯ ಶ್ರೇಣಿ ( 14050 -25050 ರ ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ 
ಅಧಿಕಾರಿಯಾದ ಶ್ರೀ ವಿ. ಎಂ . ಕಾಂತರಾಜು, ಪ್ರಸ್ತುತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿಯೋಜನೆ ಮೇರೆಗೆ 
ಕಾರ್ಯನಿರ್ವಾಹಕ ಅಧಿಕಾರಿ , ತಾಲ್ಲೂಕು ಪಂಚಾಯತ್, ಶೃಂಗೇರಿ. ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಮಾತೃ ಇಲಾಖೆಯಾದ ಶಿಕ್ಷಣ ಇಲಾಖೆಗೆ ಹಿಂದಕ್ಕೆ ಪಡೆದು ಗ್ರೂಪ್- ಎ ಹಿರಿಯ ವೇತನ ಶ್ರೇಣಿ & 18150 -26925 ರ ಉಪ ನಿರ್ದೇಶಕರು ಹಾಗೂ 
ತತ್ಸಮಾನ ವೃಂದದ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಉಪ ನಿರ್ದೇಶಕರು ( ಆಡಳಿತ) ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಮಗಳೂರು. ಇಲ್ಲಿ 
ಶ್ರೀ ಎ . ಬಸವೇಗೌಡ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ನಿಯುಕ್ತಿಗೊಳಿಸಿದೆ. 


ಭಾಗ - 2 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ ಸೇವಾ 
ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ವರ್ಗಾಯಿಸಿದೆ. 
ಕ್ರಮ | ಹೆಸರು ಮತ್ತು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ 

ವರ್ಗಾಯಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂಖ್ಯೆ 
ಶ್ರೀ ಎ. ಬಸವೇಗೌಡ, 

ಪ್ರಾಂಶುಪಾಲರು , 
ಉಪನಿರ್ದೆಶಕರು ( ಆಡಳಿತ) 

ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ , 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಚಿಕ್ಕಮಗಳೂರು ಚಿಕ್ಕಮಗಳೂರು. (ಶ್ರೀ ಬಸವರಾಜಪ್ಪ ಇವರ ಸ್ಥಳಕ್ಕೆ) 


ಸ್ವ 


ಶ್ರೀ ಬಸವರಾಜಪ್ಪ, 

ಹಿರಿಯ ಕಾರ್ಯಕ್ರಮಾಧಿಕಾರಿ, 
ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ | ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ, 
ಸಂಸ್ಥೆ, ಚಿಕ್ಕಮಗಳೂರು. 

ಕೇಂದ್ರ ಕಛೇರಿ, ಬೆಂಗಳೂರು ( ಖಾಲಿ ಹುದ್ದೆಗೆ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್. ಬಿ. ಸಸಾಲಟ್ಟಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಆಡಳಿತ ). 


ಪಿ . ಆರ್ . 1377 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ನವೆಂಬರ್ ೧೭, ೨೦೧೧ 


೬ ೨೯ 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆಇ 155 ರಾಲೆಪ 2011 , ಬೆಂಗಳೂರು, ದಿನಾಂಕ: 21ನೇ ಸೆಪ್ಟೆಂಬರ್, 2011. 
ರಾಜ್ಯ ಲೆಕ್ಕಪತ್ರ ಇಲಾಖೆಯ , ಈ ಕೆಳಕಂಡ ಉಪ ನಿಯಂತ್ರಕರುಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗೆ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 
ಸಂಖ್ಯೆ 


ವರ್ಗಾಯಿಸಿದ ಸ್ಥಳ 


ಅಧಿಕಾರಿಯವರ ಹೆಸರು ಮತ್ತು ಕರ್ತವ್ಯ 

ನಿರ್ವಹಿಸುತ್ತಿರುವ ಕಚೇರಿ 
ಶ್ರೀ /ಶ್ರೀಮತಿ 
ಸಿ. ಎ . ಸಾಲೋಟಗಿ, ಮುಖ್ಯ ಲೆಕ್ಕಾಧಿಕಾರಿ , 
ಜಿಲ್ಲಾ ಪಂಚಾಯತ್, ಬೀದರ್. 


ಮುಖ್ಯ ಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್ , 
ಬಾಗಲಕೋಟೆ– ಖಾಲಿ ಹುದ್ದೆ. 
ಓ . ಪಿ . ಜಿ. ಆಧಾರದ ಮೇಲೆ. 
ಹಣಕಾಸು ಅಧಿಕಾರಿ , ವಿಜಯನಗರ ಶ್ರೀ ಕೃಷ್ಣದೇವರಾಯ 
ವಿಶ್ವವಿದ್ಯಾಲಯ , ಬಳ್ಳಾರಿ - ಖಾಲಿ ಹುದ್ದೆ. 


2 . 


ಶಿವಾನಂದ ಜಿ. ನಾವಿ , ಉಪ ಹಣಕಾಸು ಅಧಿಕಾರಿ , 
ಕುವೆಂಪು ವಿಶ್ವವಿದ್ಯಾಲಯ , ಶಿವಮೊಗ್ಗ, 


ಅಬಲಾ 


ಕ್ರಮ 


ಸಂಖ್ಯೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ .ಎಸ್ .ಶಿವರಾಮ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1378 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 129 ಇಪಿಎಸ್ 2010 , ಬೆಂಗಳೂರು, ದಿನಾಂಕ: 26ನೇ ಸೆಪ್ಟೆಂಬರ್ , 2011. 

ಭಾಗ - 1 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಉಪ ಅಧೀಕ್ಷಕರುಗಳಿಗೆ ವೇತನ ಶ್ರೇಣಿ ( 14050 - 350 - 14400 - 400 - 16800 
450 - 19500 - 525 - 22650 - 600 - 25050ರ ಅಬಕಾರಿ ಅಧೀಕ್ಷಕರ ವೃಂದಕ್ಕೆ ಸ್ಥಾನಪನ್ನ ಮುಂಬಡ್ತಿಗೊಳಿಸಿ ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ 
ಹುದ್ದೆಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಕಾರ್ಯ 

ಅಬಕಾರಿ ಅಧೀಕ್ಷಕರ ಹುದ್ದೆಗೆ ಮುಂಬಡ್ತಿ ನೀಡಿ ನೇಮಿಸಲಾಗಿರುವ 
ನಿರ್ವಹಿಸುತ್ತಿರುವ ಸ್ಥಳ 
ಶ್ರೀಮತಿ/ ಶ್ರೀ 
ಮಹಮೂದ್ ಖಾನ್ , 

ಮೆ : ರವೀಂದ್ರ ಅಂಡ್ ಕಂ ಲಿಮಿಟೆಡ್, ಸರ್ವೆ 
ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ ಉಪ ನಂ . 96, ಮಲ್ಲಿಕ್ ಮಿರ್ಜಾಪುರ ಬೀದರ್ ತಾಲ್ಲೂಕು ಮತ್ತು ಜಿಲ್ಲೆ 
ಆಯುಕ್ತರ ಕಛೇರಿ, ಬೀದರ್ ಜಿಲ್ಲೆ, ಬೀದರ್‌. ( ಖಾಲಿ ಹುದ್ದೆಯಲ್ಲಿ) 
ಟಿ. ನಾಗರಾಜಪ್ಪ, ಅಬಕಾರಿ ಉಪ ಅಧೀಕ್ಷಕರು , ಯುನೈಟೆಡ್ ಸ್ಪಿರಿಟ್ ಲಿ; ( ಲೆಸ್ಸಿ ಆಫ್ ಕೆಬಿಡಿ ಷುಗರ್‌ ಲಿ) ನೂಲ್ವಿ, 
ದಾವಣಗೆರೆ ಉಪ ವಿಭಾಗ, ದಾವಣಗೆರೆ . 

ಹುಬ್ಬಳ್ಳಿ ತಾಲ್ಲೂಕು, ಧಾರವಾಡ ಜಿಲ್ಲೆ, ( ಖಾಲಿ ಹುದ್ದೆಯಲ್ಲಿ) 
ಮೊಸೆಸ್ ಸ್ಯಾಮುಯಲ್‌, 

ಶ್ರೀ ಚಂದ್ರಶೇಖರ್, 
ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ ಉಪ ಅಬಕಾರಿ ಅಧೀಕ್ಷಕರು, ವಿಜಯನಗರ ( ಇ . ಐ . ಬಿ) ಬೆಂಗಳೂರು, 
ಆಯುಕ್ತರ ಕಛೇರಿ, ಮಂಡ್ಯ ಜಿಲ್ಲೆ, ಮಂಡ್ಯ . ಇವರ ( ವರ್ಗಾವಣೆಯಿಂದ ತೆರವಾದ ಹುದ್ದೆಯಲ್ಲಿ) 
ರಮೇಶ್ ಕ್ಯಾತಣ್ಣವರ್ , 

ಮೆ : ರೇಣುಕಾ ಷುಗರ್, ಬುರ್ಲಟ್ಟಿ, ಕೊಕಟನೂರ ಅಂಚೆ, ಅಥಣಿ 
ಅಬಕಾರಿ ಉಪ ಅಧೀಕ್ಷಕರು, ಅಬಕಾರಿ ಉಪ | ತಾಲ್ಲೂಕು, ಬೆಳಗಾವಿ ಜಿಲ್ಲೆ, ಬೆಳಗಾವಿ . ( ಖಾಲಿ ಹುದ್ದೆಯಲ್ಲಿ) 

ಆಯುಕ್ತರ ಕಛೇರಿ, ದಾವಣಗೆರೆ ಜಿಲ್ಲೆ , ದಾವಣಗೆರೆ. 
ಮೇಲ್ಕಂಡ ಮುಂಬಡ್ತಿ ಆದೇಶವು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಾಗಿರುವ ಅರ್ಜಿ ಸಂಖ್ಯೆ : 3237/2008 C/w 
ಅರ್ಜಿ ಸಂಖ್ಯೆಗಳು 3238 - 3249 /2008 , ಅರ್ಜಿ ಸಂಖ್ಯೆ : 937 - 40 /2009 ಮತ್ತು 1434 - 37/2009 ರಲ್ಲಿ ಹಾಗೂ ಈ ಮುಂಬಡ್ತಿಗೆ ಸಂಬಂಧಿಸಿದ 
ಇನ್ಯಾವುದೇ ನ್ಯಾಯಲಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯು ನೀಡುವ ಅಂತಿಮ ತೀರ್ಪಿನ ಆದೇಶದ 
ನಿಬಂಧನೆ / ಷರತ್ತಿಗೆ ಒಳಪಟ್ಟಿರುತ್ತದೆ. 


೬ ೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭ , ೨೦೧೧ 


ಭಾಗ- ೨ 


ಭಾಗ- 2 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಅಧೀಕ್ಷಕರನ್ನು ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ 
ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಅವರ ಹೆಸರಿನ ಮುಂದೆ ಸೂಚಿಸಲಾಗಿರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 


ಕ ಸಂ 


ಅಧಿಕಾರಿ ಹೆಸರು ಮತ್ತು ಪ್ರಸ್ತುತ ಕಾರ್ಯ 

ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿ ನೇಮಿಸಿದ ಸ್ಥಳ 


ಶ್ರೀ ಚಂದ್ರ ಶೇಖರ್, 
ಅಬಕಾರಿ ಅಧೀಕ್ಷಕರು, ವಿಜಯನಗರ ( ಇ. ಐ. ಬಿ) 
ಬೆಂಗಳೂರು. 


ಅಬಕಾರಿ ಆಯುಕ್ತರ ಕಛೇರಿ, 
( ಖಾಲಿ ಇರುವ ಅಬಕಾರಿ ಅಧೀಕ್ಷಕರ ಹುದ್ದೆಯಲ್ಲಿ) 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ವಿ. ರಾಮಲಿಂಗಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರ್ಥಿಕ ಇಲಾಖೆ ( ಅಬಕಾರಿ). 
ಒಳಾಡಳಿತ ಸಚಿವಾಲಯ 


ಪಿ . ಆರ್‌ . 1379 


ಅಧಿಸೂಚನೆ 


ಸಂಖ್ಯೆ: ಒಣ 118 ಕಗ್ಯಸೇ 2011 , ಬೆಂಗಳೂರು, ದಿನಾಂಕ : 03ನೇ ಅಕ್ಟೋಬರ್ , 2011 
ಶ್ರೀ ಎನ್ . ಸಾಯಿರಾಂಜೀ ಸಹಾಯಕ ಆಡಳಿತ ಅಧಿಕಾರಿ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರಿಗೆ ರೂ . 14050 - 350 - 14400 - 400 
16800 - 450 - 19500 -525 - 22650 - 600 - 25050ರ ಕಾಲಿಕ ವೇತನ ಶ್ರೇಣಿಯ ಆಡಳಿತಾಧಿಕಾರಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಗೃಹ ರಕ್ಷಕ ದಳ ಮತ್ತು 
ಪೌರರಕ್ಷಣಾ ಇಲಾಖೆ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿನ ಆಡಳಿತಾಧಿಕಾರಿ ಗುಂಪು - ಎ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಳ ನಿಯುಕ್ತಿಗೊಳಿಸಿ 
ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ರಾಜಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1380 

ಒಳಾಡಳಿತ ಇಲಾಖೆ ( ಪೊಲೀಸ್ ಸಹಾಯಕ ಸೇವೆಗಳು) 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಇ 320 ಪೊಸಿಪ 2010 , ಬೆಂಗಳೂರು, ದಿನಾಂಕ: 24ನೇ ಸೆಪ್ಟೆಂಬರ್, 2011 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 169 ಪೊಸಿಪ 2006 ದಿನಾಂಕ : 26 - 07 - 2006ರ ಪ್ರಕಾರ ಕರ್ನಾಟಕ ಲೋಕಸೇವಾ ಆಯೋಗದ 
ಮೂಲಕ ಕರ್ನಾಟಕ ಗೆಜೆಟೆಡ್ ಪ್ರೊಬೇಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) ನಿಯಮಗಳು, 1997 ರಡಿಯಲ್ಲಿ ಡಿವೈ .ಎಸ್.ಪಿ . ( ಸಿವಿಲ್) ವೃಂದದ 
ಹುದ್ದೆಗೆ ನೇರ ನೇಮಕಾತಿಗೊಂಡ ಈ ಕೆಳಕಂಡ ಅಧಿಕಾರಿಗಳು 21 /2 ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ಅವರ ಹೆಸರಿನ ಮುಂದೆ ಸೂಚಿಸಿರುವ 
ದಿನಾಂಕಗಳಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ ( ಪರೀಕ್ಷಾರ್ಥ ) ನಿಯಮಗಳು, 1977ರ ನಿಯಮ 5(1)( ಎ) ರ ಪ್ರಕಾರ 
ಘೋಷಿಸಲಾಗಿದೆ. 

ಪ್ರೊಬೇಷನರಿ ಡಿವೈ .ಎಸ್. ಪಿ. ( ಸಿವಿಲ್ ) ಹೆಸರು 
ಕ್ರಮ ಸಂಖ್ಯೆ 

ವರದಿ ಮಾಡಿದ ದಿನಾಂಕ ಪರೀಕ್ಷಾರ್ಥ ಅವಧಿ ಮುಗಿದ ದಿನಾಂಕ 
(ಶ್ರೀಯುತರು) 
1, ಎ. ಎನ್. ಪ್ರಕಾಶ್‌ಗೌಡ 

08 - 08 - 2006 ಪೂರ್ವಾಹ್ನ 

07 - 02 - 2009 
2 . ಟಿ . ಪಿ . ಶಿವಕುಮಾರ್‌ 

02 - 08 - 2006 ಪೂರ್ವಾಹ್ನ 

02 - 02 - 2009 
ಹೆಚ್. ಡಿ. ಆನಂದ ಕುಮಾರ್ 

10 - 08 - 2006 ಅಪರಾಹ್ನ 

10 - 02 - 2009 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ . ಎನ್ . ರವಿಪ್ರಕಾಶ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


ಪಿ . ಆರ್ . 1381 


ಭಾಗ - ೨ 


೬೩೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೭, ೨೦೧೧ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 83 ಆಸೇವ 2011 (111), ಬೆಂಗಳೂರು, ದಿನಾಂಕ : 17ನೇ ಸೆಪ್ಟೆಂಬರ್ , 2011 

ಅಧಿಸೂಚನೆ ಸಂಖ್ಯೆ : ಸಿಆಸುಇ 01 ಆಸೇಜೆ 2011 ದಿನಾಂಕ : 04 -05 -2011ರಲ್ಲಿ ಪ್ರಕಟಿಸಿರುವ ಕೆ.ಎ.ಎಸ್ . ಸಮೂಹ- ಎ (ಕಿರಿಯ 
ಶ್ರೇಣಿ) ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ.ಎ .ಎಸ್. ಸಮೂಹ- ಎ ( ಕಿರಿಯ ಶ್ರೇಣಿ) ಅಧಿಕಾರಿಗಳಿಗೆ, ತಕ್ಷಣದಿಂದ 
ಜಾರಿಗೆ ಬರುವಂತೆ ರೂ . 20025 - 28275ರ ವೇತನ ಶ್ರೇಣಿಯ ಕೆ .ಎ .ಎಸ್. (ಹಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, ಮುಂದಿನ 
ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 


ಕ್ರಮ ಸಂಖ್ಯೆ 


ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀ /ಶ್ರೀಮತಿ 
ಬಿ. ಸಿ . ಸತೀಶ್, 
ಅಧೀನ ಕಾರ್ಯದರ್ಶಿ , 
ಮಲೆನಾಡು ಅಭಿವೃದ್ಧಿ ಮಂಡಳಿ, ಶಿವಮೊಗ್ಗ 
ಹೆಚ್ . ಬಸವರಾಜೇಂದ್ರ, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಮುಖ್ಯ ಆಡಳಿತಾಧಿಕಾರಿ, ಕಾವೇರಿ ನೀರಾವರಿ ನಿಗಮ ನಿಯಮಿತ, 
ಮೈಸೂರು- ಶ್ರೀ ಎ . ಬಿ . ಇಬ್ರಾಹಿಂ ಇವರ ಬಡ್ಡಿಯಿಂದ ತೆರವಾದ 
ಸ್ಥಾನದಲ್ಲಿ 


2 , 


3 . 


ಹೆಚ್ . ಎನ್. ಗೋಪಾಲಕೃಷ್ಣ, 
ಉಪವಿಭಾಗಾಧಿಕಾರಿ , 
ಇಂಡಿ ಉಪವಿಭಾಗ, ಬಿಜಾಪುರ 


ಮುಖ್ಯ ಆಡಳಿತಾಧಿಕಾರಿ , ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ 
ಅಭಿವೃದ್ಧಿ ನಿಗಮ , (ಕರ್ನಾಟಕ ಭೂಸೇನಾ ನಿಗಮ ), ಬೆಂಗಳೂರು - 
ಖಾಲಿ ಹುದ್ದೆ 
ಬಡ್ತಿ ನೀಡಿ ದಿನಾಂಕ: 30 - 09 - 2011 ರಂದು 
ಶ್ರೀ ಪಿ. ಸುಬ್ರಹಣ್ಯಂ ಇವರ ನಿವೃತ್ತಿಯಿಂದ ತೆರವಾಗಲಿರುವ ಅಪರ 
ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , ಹಾಸನ 
ಜಿಲ್ಲೆ ಹುದ್ದೆಗೆ ನೇಮಿಸಿದೆ. 
ಜಂಟಿ ನಿರ್ದೇಶಕರು ( ಪೌರ ಸುಧಾರಣೆ), ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು ಹಾಗೂ ಸಕ್ಷಮ ಪ್ರಧಿಕಾರಿ, ವಿನಿವಿಂಕ್ 
ಪ್ರಕರಣ 


ಡಾ || ಎನ್ . ಶಿವಶಂಕರ್, 


ಉಪವಿಭಾಗಾಧಿಕಾರಿ , 
ದೊಡ್ಡಬಳ್ಳಾಪುರ ಉಪವಿಭಾಗ , ದೊಡ್ಡಬಳ್ಳಾಪುರ 
ಡಾ || ಅರುಂದತಿ ಚಂದ್ರಶೇಖರ್, 
ಸಹಾಯಕ ನಿರ್ದೇಶಕರು , ( ಆಡಳಿತ), ಪೌರಾಡಳಿತ 
ನಿರ್ದೇಶನಾಲಯ, ಬೆಂಗಳೂರು 
ಡಾ || ಎಂ . ಆರ್ . ರವಿ, 


ಉಪ ನಿರ್ದೇಶಕರು, ನ್ಯಾಷನಲ್ ರೂರಲ್ ಹೆಲ್ತ್ ಮಿಷನ್, ( NRHM ) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು - ಖಾಲಿ 
ಹುದ್ದೆ 
ಹಿರಿಯ ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ , ಕೊಡಗು ಜಿಲ್ಲೆ . 


ಉಪವಿಭಾಗಾಧಿಕಾರಿ , ಮಡಿಕೇರಿ 


ಉಪವಿಭಾಗ, ಮಡಿಕೇರಿ 


7. 


ಪಿ . ಎನ್. ರವೀಂದ್ರ, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಆಯುಕ್ತರು, ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರ, ಬೆಳಗಾಂ - ಖಾಲಿ 

ವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 


8. 


ಕೆ. ಜ್ಯೋತಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ, ( ಎಸ್ಟೇಟ್), ಬಿ. ಬಿ. ಎಂ . ಪಿ, 
ಬೆಂಗಳೂರು 


ಯೋಜನಾ ನಿರ್ದೇಶಕರು, ಡಿ.ಆರ್. ಡಿ.ಎ . ಕೋಶ, ಜಿಲ್ಲಾ ಪಂಚಾಯತ್, 
ಬೆಂಗಳೂರು ನಗರ ಜಿಲ್ಲೆ - ಖಾಲಿ ಹುದ್ದೆ 


9, 


ಸಿ. ಎನ್ . ಮೀನಾನಾಗರಾಜ್ , 
ಉಪನಿರ್ದೇಶಕರು, 
ಕರ್ನಾಟಕ ಪೌರಾಡಳಿತ ಸುಧಾರಣೆ ಕೋಶ, 
ಪೌರಾಡಳಿತ ಇಲಾಖೆ, ಬೆಂಗಳೂರು 


ಹೆಚ್ಚುವರಿ ನಿರ್ದೇಶಕರು , ಬಹುಗ್ರಾಮೀಣ ಯೋಜನೆ , 
( Multi Village Rural Scheme) ಗ್ರಾಮೀಣಾಭಿವೃದ್ದಿ : 
ಪಂಚಾಯತ್ ರಾಜ್ ಇಲಾಖೆ, ಬೆಂಗಳೂರು - ಖಾಲಿ ಹುದ್ದೆ 


10 . 


ಅಕ್ರಂಪಾಷ 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಜಂಟಿ ನಿರ್ದೇಶಕರು ( ಆಡಳಿತ) , ಪೌರಾಡಳಿತ ನಿರ್ದೇಶನಾಲಯ , 
ಬೆಂಗಳೂರು - ಶ್ರೀ ಪಾಂಡುರಂಗ ಬೊಮ್ಮಯ್ಯ ನಾಯಕ್ , ಕೆ. ಎ.ಎಸ್ . 
ಸೂಪರ್ ಟೈಂ ಸ್ಕೇಲ್ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 


೬೩. ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೧ 


ಭಾಗ - ೨ 


ಕ್ರಮ ಸಂಖ್ಯೆ 


ಬಡ್ತಿ ಮೇಲೆನೇಮಿಸಿದ ಹುದ್ದೆ 


11 , 


ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ, 
ಬೆಂಗಳೂರು - ಖಾಲಿ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀ /ಶ್ರೀಮತಿ 
ಕೆ. ಲೀಲಾವತಿ, 
ಸಹಾಯಕ ಆಯುಕ್ತರು (ಭೂಸ್ವಾಧೀನ), 
ಕರ್ನಾಟಕ ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿ ಯೋಜನೆ, 
( KSHIP) ಬೆಂಗಳೂರು 
ಪಿ . ವಸಂತಕುಮಾರ್, 
ಉಪವಿಭಾಗಾಧಿಕಾರಿ, 
ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ 
ಕರೀಗೌಡ, 
ಉಪವಿಭಾಗಾಧಿಕಾರಿ, 
ಹೊಸಪೇಟೆ ಉಪವಿಭಾಗ , ಹೊಸಪೇಟೆ 


12 . 


ವಿಶೇಷ ಜಿಲ್ಲಾಧಿಕಾರಿ, ಕೆ. ಐ . ಎ . ಡಿ . ಬಿ . ( ಬಿ . ಎಂ . ಯ . ಸಿ. ಪಿ .), ಬೆಂಗಳೂರು 
- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ವಾಣಿಜ್ಯ ಮತ್ತು 
ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 


ಹಿರಿಯ ಉಪವಿಭಾಗಾಧಿಕಾರಿ , ಹೊಸಪೇಟೆಉಪವಿಭಾಗ, ಹೊಸಪೇಟೆ. 


14, 


ಶಿವಾನಂದ ಕಾಪಶಿ, 


ಹಿರಿಯ ಉಪವಿಭಾಗಾಧಿಕಾರಿ , ಧಾರವಾಡ ಉಪವಿಭಾಗ, ಧಾರವಾಡ 


ಅಪರ ಆಯುಕ್ತರು ( ಭೂನಿರ್ವಹಣೆ ಯೋಜನೆ ಮತ್ತು ಇತರೆ ), 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಳಗಾಂ - ಖಾಲಿ ಹುದ್ದೆ . 


ಉಪವಿಭಾಗಾಧಿಕಾರಿ, 
ಧಾರವಾಡ ಉಪವಿಭಾಗ, ಧಾರವಾಡ 
ಗಂಗೂಬಾಯಿ ರಮೇಶ್ ಮಾನ್‌ಕರ್‌, 
ಉಪನಿರ್ದೇಶಕರು, ಆಹಾರ, ನಾಗರೀಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಬಿಜಾಪುರ 
ಕವಿತಾ ಎಸ್‌. ಮನ್ನಿಕೇರಿ, 
ಉಪವಿಭಾಗಾಧಿಕಾರಿ , 
ಯಾದಗಿರಿ ಉಪವಿಭಾಗ, ಯಾದಗಿರಿ 


ಜಂಟಿ ನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು - ಶ್ರೀ ಡಿ . ಎಂ . ಶಿವಕುಮಾರ್, ಕೆ.ಎ .ಎಸ್. ಹಿರಿಯ ಶ್ರೇಣಿ 
ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ 


17. 


ಹಿರಿಯ ಉಪವಿಭಾಗಾಧಿಕಾರಿ, ಕೋಲಾರ ಉಪವಿಭಾಗ, 
ಕೋಲಾರ ಜಿಲ್ಲೆ. 


ಆರ್. ಎಸ್ . ಪೆದ್ದಪ್ಪಯ್ಯ 
ಉಪವಿಭಾಗಾಧಿಕಾರಿ, 
ಕೋಲಾರ ಉಪವಿಭಾಗ, ಕೋಲಾರ ಜಿಲ್ಲೆ 
ಜಿ. ಸಿ. ವೃಷಬೇಂದ್ರಮೂರ್ತಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ 
ಪ್ರಾಧಿಕಾರ, ಬೆಂಗಳೂರು 


ವಿಶೇಷ ಭೂಸ್ವಾಧೀನಾಧಿಕಾರಿ ಹುದ್ದೆಯನ್ನು ಉನ್ನತೀಕರಿಸಿ ಬೆಂಗಳೂರು 
ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


19 , 


ಡಾ || ಕೆ. ಹರೀಶ್ ಕುಮಾರ್, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಆಯುಕ್ತರು , ಮಂಗಳೂರು ಮಹಾನಗರ ಪಾಲಿಕೆ, ಮಂಗಳೂರು- ಖಾಲಿ 
ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 


20 


ಎಂ . ಆರ್. ರವಿಕುಮಾರ್ , 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಕರ್ನಾಟಕ ಗೃಹ ಮಂಡಳಿ , ಮೈಸೂರು 


ಕಾರ್ಯದರ್ಶಿ , ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ , ಮೈಸೂರು - 
ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 


21. 


ಎಂ . ಬಿ . ರಾಜೇಶ್ ಗೌಡ, 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು 


ಅಪರ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿ , ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ - ಶ್ರೀ ಆರ್. ಶ್ರೀನಿವಾಸ್ ಇವರ ಬಡ್ತಿಯ ಮೇಲೆ 
ತೆರವಾದ ಹುದ್ದೆ. 


22 . 


ಕಿರಿಯ ಉಪವಿಭಾಗಾಧಿಕಾರಿ, ದಾವಣಗೆರೆ ಉಪವಿಭಾಗ, ದಾವಣಗೆರೆ . 


ಮಹಾಂತೇಶ್ ಬಿಳಗಿ, 
ಉಪವಿಭಾಗಾಧಿಕಾರಿ , 
ದಾವಣಗೆರೆ ಉಪವಿಭಾಗ, ದಾವಣಗೆರೆ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೧ 


೬೩೩ 


ಕ್ರಮ ಸಂಖ್ಯೆ 


23, 


25 . 


26. 


27 . 


8 . 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 
ಶ್ರೀ /ಶ್ರೀಮತಿ 
ಕೆ. ಎನ್ . ರಮೇಶ್, 

ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ 
ಮುಖ್ಯ ಆಡಳಿತಾಧಿಕಾರಿ , 

ಮತ್ತು ಸುಧಾರಣೆ ಯೋಜನೆ, ಬೆಂಗಳೂರು, ಹುದ್ದೆಯಲ್ಲಿಯೇ 

ಮುಂದುವರಿಸಲಾಗಿದೆ. 
ಕರ್ನಾಟಕ ಆರೋಗ್ಯ ಪದ್ಧತಿಗಳ ಅಭಿವೃದ್ಧಿ ಮತ್ತು 
ಸುಧಾರಣೆ ಯೋಜನೆ, ಬೆಂಗಳೂರು 
ಪಾಟೀಲ್ ಯಲಗೌಡ ಶಿವನಗೌಡ, 

ಆಯುಕ್ತರು, ಬೆಳಗಾಂ ಮಹಾನಗರ ಪಾಲಿಕೆ, ಬೆಳಗಾಂ - ಶ್ರೀ ಎಸ್. ಜಿ . 
ಉಪವಿಭಾಗಾಧಿಕಾರಿ , 

ಪಾಟೀಲ್ ಇವರ ಬಡ್ಡಿಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಲು ಇವರ 
ತಿಪಟೂರು ಉಪವಿಭಾಗ, ತಿಪಟೂರು. 

ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಎಸ್. ಹೊನ್ನಾಂಬ , 

ಉಪಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ರಾಜ್ಯ ಚುನಾವಣಾ 
ಅಧೀನ ಕಾರ್ಯದರ್ಶಿ, 

ಆಯೋಗ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 
ರಾಜ್ಯ ಚುನಾವಣಾ ಆಯೋಗ, ಬೆಂಗಳೂರು 
ಲತಾ ಆರ್‌. 

ಮುಖ್ಯ ಆಡಳಿತಾಧಿಕಾರಿ, ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು - 
ವಿಶೇಷ ಭೂಸ್ವಾಧೀನಾಧಿಕಾರಿ , 

ಶ್ರೀ ಎಂ . ಆರ್. ಹಿರೇಮರ್, ಕೆ. ಎ .ಎಸ್. ಹಿರಿಯ ಶ್ರೇಣಿ ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ . 
ಕೆ. ಐ . ಎ. ಡಿ . ಬಿ ., ( ಬಿ . ಎಂ . ಐ . ಸಿ. ಪಿ .), ಬೆಂಗಳೂರು 
ಶ್ರೀನಿವಾಸ ಕೆ. 

ಜನರಲ್ ಮ್ಯಾನೇಜರ್, ಕೃಷ್ಣಭಾಗ್ಯ ಜಲ ನಿಗಮ , ಬೆಂಗಳೂರು - ಖಾಲಿ 
ವಿಶೇಷ ಭೂಸ್ವಾಧೀನಾಧಿಕಾರಿ , 

ಹುದ್ದೆ . 
ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 
ಅರ್ಚನಾ ಎಂ . ಎಸ್. 

ಅಪರ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿ, ರಾಮನಗರ 
ಉಪನಿರ್ದೇಶಕರು , 

ಜಿಲ್ಲೆ -ಶ್ರೀಮತಿ ಸಿ. ಪಿ. ಶೈಲಜ ಕೆ.ಎ .ಎಸ್. ಹಿರಿಯ ಶ್ರೇಣಿ ಅಧಿಕಾರಿ ಇವರ 
ಆರ್. ಡಿ . ಪಿ . ಆರ್ , ಇಲಾಖೆ, ಬೆಂಗಳೂರು 

ಸ್ಥಾನದಲ್ಲಿ (ಶ್ರೀಮತಿ ಸಿ. ಪಿ . ಶೈಲಜ , ಇವರು ಹುದ್ದೆಯನ್ನು 

ತೆರವುಗೊಳಿಸಿದ ನಂತರ ಕರ್ತವ್ಯಕ್ಕೆ ಹಾಜರಾಗುವುದು). 
ದಯಾನಂದ ಕೆ . ಎ . 

ಅಪರ ಜಿಲ್ಲಾಧಿಕಾರಿ ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿ, ದಕ್ಷಿಣ ಕನ್ನಡ 
ಉಪವಿಭಾಗಾಧಿಕಾರಿ , 

ಜಿಲ್ಲೆ, ಮಂಗಳೂರು - ಖಾಲಿ ಹುದ್ದೆ. 
ಚಿಕ್ಕಮಗಳೂರು ಉಪವಿಭಾಗ, ಚಿಕ್ಕಮಗಳೂರು 
ಕಾಶಿನಾಥ ಪವಾರ್, 

ಮಾನ್ಯ ಪಶುಸಂಗೋಪನ, ಲೋಕಶಿಕ್ಷಣ, ಗ್ರಂಥಾಲಯ, ಸಣ್ಣ 
ಮಾನ್ಯ ಪಶುಸಂಗೋಪನ, ಲೋಕಶಿಕ್ಷಣ, ಗ್ರಂಥಾಲಯ , 

| ಉಳಿತಾಯ ಮತ್ತು ಲಾಟರಿ ಸಚಿವರ ಆಪ್ತಕಾರ್ಯದರ್ಶಿ 
ಸಣ್ಣ ಉಳಿತಾಯ ಮತ್ತು ಲಾಟರಿ ಸಚಿವರ 

ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಆಪ್ತಕಾರ್ಯದರ್ಶಿ 
ಕ್ಯಾ . ರಾಜೇಂದ್ರ ಕೆ. 

ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ 
ಉಪವಿಭಾಗಾಧಿಕಾರಿ, ಜಮಖಂಡಿ ಉಪವಿಭಾಗ , 

ನಿರ್ದೇಶನಾಲಯ , ಬೆಂಗಳೂರು 
ಜಮಖಂಡಿ, ಬಾಗಲಕೋಟೆ ಜಿಲ್ಲೆ. 

ಶ್ರೀ ಎಸ್. ಜಿಯಾವುಲ್ಲಾ, ಕೆ.ಎ.ಎಸ್ . ಆಯ್ಕೆ ಶ್ರೇಣಿ, ಇವರ 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
ಜಗದೀಶ ಜಿ. 

ಅಪರ ಜಿಲ್ಲಾಧಿಕಾರಿ ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿ , ಹಾವೇರಿ 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಜಿಲ್ಲೆ – ಖಾಲಿ ಹುದ್ದೆ. 
ಜಾನಕಿ ಕೆ. ಎಂ . 

ಮುಖ್ಯ ಆಡಳಿತಾಧಿಕಾರಿ , ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ , 
ನೇಮಕಾತಿ ನಿರೀಕ್ಷಣೆಯಲ್ಲಿ 

ಬೆಂಗಳೂರು-ಶ್ರೀಮತಿ ಎಂ . ಪ್ರಭಾವತಿ ಕೆ. ಎ .ಎಸ್. ಹಿರಿಯ ಶ್ರೇಣಿ, 

ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
ಸಿ. ಸತ್ಯಭಾಮ , ಸಹಾಯಕ ಆಯುಕ್ತರು ( ಜಾಹೀರಾತು), ಉಪ ಆಯುಕ್ತರು (ಪೂರ್ವ) ಬಿ. ಬಿ. ಎಂ . ಪಿ. ಬೆಂಗಳೂರು - ಖಾಲಿ 
ಬಿ . ಬಿ . ಎಂ . ಪಿ ., ಬೆಂಗಳೂರು 

ಹುದ್ದೆಗೆ ನೇಮಿಸಲು ಅವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯಲ್ಲಿಯೇ ಮುಂದುವರಿಸಲಾಗಿದೆ. 


30 . 


31. 


32. 


೬೩೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೧ 


ಭಾಗ - ೨ 


ಕ್ರಮ ಸಂಖ್ಯೆ 


ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀ /ಶ್ರೀಮತಿ 
ರಾಜಮ್ಮ ಎ . ಚೌಡರೆಡ್ಡಿ, 
ವಿಶೇಷ ಭೂಸ್ವಾಧೀನಾಧಿಕಾರಿ, 
ಕರ್ನಾಟಕ ಗೃಹಮಂಡಳಿ , ಬೆಂಗಳೂರು 
ಲತಾಕುಮಾರಿ ಕೆ. ಎಸ್ . 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ವಿಶೇಷ ಭೂಸ್ವಾಧೀನಾಧಿಕಾರಿ ಹುದ್ದೆಯನ್ನು ಉನ್ನತೀಕರಿಸಿ, ಕರ್ನಾಟಕ 
ಗೃಹಮಂಡಳಿ, ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


ಜೆಹೀರಾನಸೀಮ್, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಗುಲ್ಬರ್ಗ ಜಿಲ್ಲೆ - ಖಾಲಿ ಹುದ್ದೆ . 
ಮುಖ್ಯ ಆಡಳಿತಾಧಿಕಾರಿ, ಕರ್ನಾಟಕ ಹ್ಯಾಂಡ್ಲೂಮ್ ಅಭಿವೃದ್ಧಿ 
ನಿಗಮ , ಹುಬ್ಬಳ್ಳಿ - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆಯ ವಶಕ್ಕೆ ನೀಡಿದೆ. 
ಹಿರಿಯ ಉಪವಿಭಾಗಾಧಿಕಾರಿ, ಸಾಗರ ಉಪವಿಭಾಗ , ಸಾಗರ 


ಪ್ರವೀಣ್ ಕುಮಾರ್ ಜಿ . ಎಲ್. 


39 , 


ಹಿರಿಯ ಉಪವಿಭಾಗಾಧಿಕಾರಿ, ಬೆಳಗಾಂ ಉಪವಿಭಾಗ, ಬೆಳಗಾಂ. 


ಉಪವಿಭಾಗಾಧಿಕಾರಿ , 
ಸಾಗರ ಉಪವಿಭಾಗ, ಸಾಗರ 
ವಿಜಯಮಹಂತೇಶ್ ದಾನಮ್ಮನವರ್‌, 
ಉಪವಿಭಾಗಾಧಿಕಾರಿ, ಬೆಳಗಾಂ ಉಪವಿಭಾಗ, ಬೆಳಗಾಂ 
ಗೋವಿಂದ ರೆಡ್ಡಿ, 
ಉಪವಿಭಾಗಾಧಿಕಾರಿ, 
ಬಾಗಲಕೋಟೆಉಪವಿಭಾಗ, ಬಾಗಲಕೋಟೆ 
ಪ್ರಭುಲಿಂಗ ಕಾವಳಿಕಟ್ಟಿ, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಹಿರಿಯ ಉಪವಿಭಾಗಾಧಿಕಾರಿ , ಬಾಗಲಕೋಟೆ ಉಪವಿಭಾಗ, 
ಬಾಗಲಕೋಟೆ. 


ಆಯುಕ್ತರು, ಗುಲ್ಬರ್ಗ ನಗರಪಾಲಿಕೆ, ಗುಲ್ಬರ್ಗ - ಖಾಲಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ 
ನೀಡಿದೆ. 
ಹಿರಿಯ ಉಪವಿಭಾಗಾಧಿಕಾರಿ , ಶಿವಮೊಗ್ಗ ಉಪವಿಭಾಗ, ಶಿವಮೊಗ್ಗ 


ಜನರಲ್ ಮ್ಯಾನೇಜರ್ ( ಆರ್ಥಿಕ ಮತ್ತು ಆಡಳಿತ ), ಕರ್ನಾಟಕ 
ಐ. ಟಿ. ಬಿ. ಟಿ. ಸೇವೆಗಳು, ಬೆಂಗಳೂರು - ಖಾಲಿ ಹುದ್ದೆ . 


44 . 


ಕಂದಾಯ ಅಧಿಕಾರಿ, ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


45 , 


ಹಿರಿಯ ಉಪವಿಭಾಗಾಧಿಕಾರಿ, ಮೈಸೂರು ಉಪವಿಭಾಗ, ಮೈಸೂರು 


ಎಂ . ಎಲ್. ವೈಶಾಲಿ , 
ಉಪವಿಭಾಗಾಧಿಕಾರಿ, ಶಿವಮೊಗ್ಗ ಉಪವಿಭಾಗ, 
ಶಿವಮೊಗ್ಗ. 
ರಮ್ಯಾ ಎಸ್. 
ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ, (ಉತ್ತರ), 
ಬೆಂಗಳೂರು 
ಬಾಲಚಂದ್ರ ಎಸ್ . ಎನ್. 
ಕಂದಾಯ ಅಧಿಕಾರಿ , 
ಮೈಸೂರು ಮಹಾನಗರ ಪಾಲಿಕೆ, ಮೈಸೂರು 
ಡಿ. ಭಾರತಿ , 
ಉಪವಿಭಾಗಾಧಿಕಾರಿ, ಮೈಸೂರು ಉಪವಿಭಾಗ, 
ಮೈಸೂರು. 
ಎ . ಎಂ . ಯೋಗೇಶ್, 
ಉಪ ಆಡಳಿತಾಧಿಕಾರಿ , ಕಾಡಾ, ಮೈಸೂರು 
ಪಿ. ಆರ್. ಶಿವಪ್ರಸಾದ್, 
ಜನರಲ್ ಮ್ಯಾನೇಜರ್‌, ಕರ್ನಾಟಕ ರಾಜ್ಯ ಸಣ್ಣ 
ಕೈಗಾರಿಕೆ ಅಭಿವೃದ್ಧಿ ನಿಗಮ , ಬೆಂಗಳೂರು 
ಜಿ. ಎಂ . ಗಂಗಾಧರಸ್ವಾಮಿ , 
ಉಪವಿಭಾಗಾಧಿಕಾರಿ, 
ಬೆಂಗಳೂರು ಉತ್ತರ ಉಪವಿಭಾಗ, ಬೆಂಗಳೂರು 


46. 


ಉಪ ಆಡಳಿತಾಧಿಕಾರಿ , ಕಾಡಾ, ಮೈಸೂರು ಹುದ್ದೆಯಲ್ಲಿಯೇ 
ಮುಂದುವರಿಸಲಾಗಿದೆ. 


47. 


ಜನರಲ್ ಮ್ಯಾನೇಜರ್, ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಅಭಿವೃದ್ದಿ 
ನಿಗಮ , ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಲಾಗಿದೆ. 


48 . 


ವಿಶೇಷ ಜಿಲ್ಲಾಧಿಕಾರಿ (ಕಂದಾಯ ), ಬೆಂಗಳೂರು ನಗರ ಜಿಲ್ಲೆ, 
ಬೆಂಗಳೂರು - ಶ್ರೀ ಜಿ. ಎಸ್. ನಾಯಕ್, ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ . 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೧ 


೬೩. ೫ 


ಕ್ರಮ ಸಂಖ್ಯೆ 


ಬಡ್ತಿ ಮೇಲೆನೇಮಿಸಿದ ಹುದ್ದೆ 


49. 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀ /ಶ್ರೀಮತಿ 
ವಿದ್ಯಾಕುಮಾರಿ ಕೆ. 
ಮಾನ್ಯ ಇಂಧನ , ಆಹಾರ ನಾಗರೀಕರ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರ ವಿಶೇಷ 
ಕರ್ತವ್ಯಾಧಿಕಾರಿ, ಬೆಂಗಳೂರು 
ಕೆ. ನಾಗೇಂದ್ರ ಪ್ರಸಾದ್, 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಜಂಟಿ ನಿರ್ದೇಶಕರು , (KUIDFC, SFC, JN.nurm , KMRP Projects 
Implementation), ನಗರಾಭಿವೃದ್ಧಿ ಇಲಾಖೆ, ಬೆಂಗಳೂರು - ಖಾಲಿ 
ಹುದ್ದೆ. 


_ 50. 


ಉಪ ಆಯುಕ್ತರು ( ಆಡಳಿತ), ಬೃಹತ್ ಬೆಂಗಳೂರು ಮಹಾನಗರ 
ಪಾಲಿಕೆ, ಬೆಂಗಳೂರು - ಶ್ರೀ ಎಸ್ . ಎಲ್. ಮಂಜುನಾಥ್, ಕೆ. ಎ .ಎಸ್ . 
ಹಿರಿಯ ಶ್ರೇಣಿ ಇವರ ನಿವೃತ್ತಿಯಿಂದ ತೆರವಾದ ಹುದ್ದೆಯಲ್ಲಿ ನೇಮಿಸಲು 
ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಉಡುಪಿ ಜಿಲ್ಲೆ- ಶ್ರೀ ಟಿ. ಎಂ . ಪ್ರಭಾಕರ್ ಇವರ ಬಡ್ಡಿಯಿಂದ ತೆರವಾದ 


51. 


ಕುಮಾರ 
ನೇಮಕಾತಿ ನಿರೀಕ್ಷಣೆಯಲ್ಲಿ 


ಸ್ಥಾನ 


ಟಿ . ವೆಂಕಟೇಶ್, 
ಉಪವಿಭಾಗಾಧಿಕಾರಿ, ಹರಪನಹಳ್ಳಿ ಉಪವಿಭಾಗ. 
ಕೆ . ಎಂ . ಗಾಯತ್ರಿ, 
ಉಪವಿಭಾಗಾಧಿಕಾರಿ , ತರಿಕೆರೆ ಉಪವಿಭಾಗ 


ಅಪರ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾ ದಂಡಾಧಿಕಾರಿಗಳು, 
ಚಿಕ್ಕಬಳ್ಳಾಪುರ ಜಿಲ್ಲೆ - ಖಾಲಿ ಹುದ್ದೆ. 
ಹಿರಿಯ ಉಪವಿಭಾಗಾಧಿಕಾರಿ, ತರಿಕೆರೆ ಉಪವಿಭಾಗ ಹುದ್ದೆಯಲ್ಲಿಯೇ 
ಮುಂದುವರಿಸಿದೆ. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹುದ್ದೆಯನ್ನು ಉನ್ನತೀಕರಿಸಿ, ಮಂಡ್ಯ ಜಿಲ್ಲೆ, 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


ಪೂರ್ಣಿಮಾ ಬಿ . ಆರ್. 
ವಿಶೇಷ ಭೂಸ್ವಾಧೀನಾಧಿಕಾರಿ , 
ಮಂಡ್ಯ ಜಿಲ್ಲೆ. 
ಜಯವಿಭವಸ್ವಾಮಿ , 
ಸಹಾಯಕ ಆಯುಕ್ತರು ( ಅನಧಿಕೃತ ಕಟ್ಟಡಗಳ 
ನಿರ್ಮಾಣ ತಡೆ) ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು 
ನಗರ ಜಿಲ್ಲೆ. 
ಸಿ . ವಿಜಯಕುಮಾರ್ , 
ಉಪವಿಭಾಗಾಧಿಕಾರಿ , 
ಕುಮಟಾ ಉಪವಿಭಾಗ, ಉತ್ತರ ಕನ್ನಡ ಜಿಲ್ಲೆ 


ಬಡ್ತಿ ನೀಡಿ, ದಿನಾಂಕ : 30 - 09 - 2011ರಂದು ಶ್ರೀ ಆರ್. ಎಸ್. ಬಸಪ್ಪ , 
ಕೆ.ಎ .ಎಸ್. ಆಯ್ಕೆ ಶ್ರೇಣಿ, ಇವರ ನಿವೃತ್ತಿಯಿಂದ ತೆರವಾಗುವ ವಿಶೇಷ 
ಜಿಲ್ಲಾಧಿಕಾರಿ, ( ಜಾರಿದಳ), ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಛೇರಿ, 
ಬೆಂಗಳೂರು ಹುದ್ದೆಗೆ. 
ಹಿರಿಯ ಉಪವಿಭಾಗಾಧಿಕಾರಿ, ಕುಮಟಾ ಉಪವಿಭಾಗ, ಉತ್ತರ ಕನ್ನಡ 


56 . 


ಜಿಲ್ಲೆ . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ . ಸು . ಇಲಾಖೆ (ಸೇವೆಗಳು - 2) 


ಪಿ . ಆರ್ . 1382 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 83 ಆಸೇವ 2011 (IV), ಬೆಂಗಳೂರು, ದಿನಾಂಕ : 17ನೇ ಸೆಪ್ಟೆಂಬರ್ , 2011 
ಈ ಕೆಳಕಂಡ ಕೆ.ಎ.ಎಸ್ . (ಸೂಪರ್ ಟೈಂ ಸ್ಕೇಲ್/ಆಯ್ಕೆ ಶ್ರೇಣಿ/ಹಿರಿಯ ಶ್ರೇಣಿ/ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀಯುತರು : 
ಎಂ . ಮಂಜುನಾಥ ನಾಯಕ್ , 

ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , ಜಿಲ್ಲಾ ಪಂಚಾಯತ್ , ಬಳ್ಳಾರಿ 
ಕೆ. ಎ .ಎಸ್ . ಸೂಪರ್‌ ಟೈಂ ಸ್ಟೇಲ್, ನೇಮಕಾತಿ ನಿರೀಕ್ಷಣೆಯಲ್ಲಿ | ಜಿಲ್ಲೆ - ಖಾಲಿ ಹುದ್ದೆ. 
ಬಿ . ಸಿ. ಚಂದ್ರಶೇಖರ್, 

ಅಪರ ಆಯುಕ್ತರು, ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು 
ಕೆ. ಎ .ಎಸ್. ಸೂಪರ್‌ ಟೈಂ ಸ್ಕೇಲ್, ನೇಮಕಾತಿ ನಿರೀಕ್ಷಣೆಯಲ್ಲಿ | ಶ್ರೀ ಡಿ. ಮಲ್ಲು ಇವರ ಸ್ಥಾನದಲ್ಲಿ . 


೬೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೧ 


ಭಾಗ - ೨ 


ಕ್ರಮ 


ಸಂಖ್ಯೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಆಯುಕ್ತರು , ಹಂಪಿ ವಿಶ್ವ ಪರಂಪರೆ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ , ಹಂಪಿ 
- ಖಾಲಿ ಹುದ್ದೆಗೆ. 


ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಬೆಂಗಳೂರು - 
ಖಾಲಿ ಹುದ್ದೆಗೆ. 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀಯುತರು : 
ಡಿ. ಮಲ್ಲು, 
ಕೆ.ಎ .ಎಸ್. ಸೂಪರ್‌ ಟೈಂ ಸ್ಕೇಲ್, ಅಪರ ಆಯುಕ್ತರು, 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಬೆಂಗಳೂರು 
ಪಾಂಡುರಂಗ ಬೊಮ್ಮಯ್ಯ ನಾಯಕ್, 
ಕೆ. ಎ. ಎಸ್ , ಸೂಪರ್ ಟೈಂ ಸ್ನೇಲ್ ಅಪರ ನಿರ್ದೇಶಕರು 
( ಆಡಳಿತ), ಪೌರಾಡಳಿತ ನಿರ್ದೇಶನಾಲಯ, ಬೆಂಗಳೂರು 
ಬಿ . ಎ . ನಾಗೇಶ್, 
ಕೆ.ಎ .ಎಸ್. ಸೂಪರ್‌ ಟೈಂ ಸ್ಕೇಲ್, 
ಕಾರ್ಯದರ್ಶಿ , ಕರ್ನಾಟಕ ಮಾಹಿತಿ ಆಯೋಗ, ಬೆಂಗಳೂರು 
ಎಂ . ವಿ . ಸಾವಿತ್ರಿ , 
ಕೆ.ಎ.ಎಸ್. ಸೂಪರ್ ಟೈಂ ಸ್ಕೇಲ್, 
ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ 
ಸಬಲೀಕರಣ ಇಲಾಖೆ, ಬೆಂಗಳೂರು 


5 . 


ಮುಖ್ಯ ಸಂಪಾದಕರು , ಕರ್ನಾಟಕ ಗೆಜೆಟಿಯರ್‌, ಬೆಂಗಳೂರು - 
ಶ್ರೀ ಅನೀಸ್ ಸಿರಾಜ್ , ಕೆ. ಎ . ಎಸ್ . STS, ಇವರ ಸ್ಥಾನದಲ್ಲಿ. 


ಅನೀಸ್ ಸಿರಾಜ್ , 
ಕೆ.ಎ .ಎಸ್. ಸೂಪರ್‌ ಟೈಂ ಸ್ಕೇಲ್, 
ಮುಖ್ಯ ಸಂಪಾದಕರು , ಕರ್ನಾಟಕ ಗೆಜೆಟಿಯರ್‌, ಬೆಂಗಳೂರು 
ವಿ .ಎ. ಮಾಚಕನೂರ್, 
ಕೆ. ಎ.ಎಸ್. ಸೂಪರ್ ಟೈಂ ಸ್ಕೇಲ್, 
ನಿರ್ದೇಶಕರು, ಸರ್ವ ಶಿಕ್ಷಣ ಅಭಿಯಾನ, ಬೆಂಗಳೂರು 


ಆಯುಕ್ತರು, ತುಮಕೂರು ನಗರ ಸಭೆ, ತುಮಕೂರು- ಶ್ರೀ ಅನುರಾಗ್ 
ತಿವಾರಿ, ಐ . ಎ .ಎಸ್. ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. ( ಶ್ರೀ ಅನುರಾಗ್ ತಿವಾರಿ, 
ಇವರು ಹುದ್ದೆಯನ್ನು ತೆರವುಗೊಳಿಸಿದ ನಂತರ ಕರ್ತವ್ಯಕ್ಕೆ 
ಹಾಜರಾಗುವುದು. 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ , 
ಬೆಂಗಳೂರು- ಶ್ರೀ ಮಿರ್ಜ ಅಕ್ಷರುಲ್ಲಾ ಕೆ. ಎ .ಎಸ್. ಆಯ್ಕೆ ಶ್ರೇಣಿ ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
ನಿರ್ದೇಶಕರು, ವಿಕಲಚೇತನರ ಹಾಗೂ ಹಿರಿಯ ನಾಗರೀಕರ 
ಸಬಲೀಕರಣ ಇಲಾಖೆ, ಬೆಂಗಳೂರು-ಶ್ರೀಮತಿ ಎಂ . ವಿ . ಸಾವಿತ್ರಿ, 
ಕೆ. ಎ .ಎಸ್ . ಸೂಪರ್‌ ಟೈಂ ಸ್ಟೇಲ್ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ. 
ಜಂಟಿ ಆಯುಕ್ತರು ( ಆಡಳಿತ), ಅಬಕಾರಿ ಇಲಾಖೆ, ಬೆಂಗಳೂರು - 
ಖಾಲಿ ಹುದ್ದೆ. 


10. 


ಜಂಟಿ ಆಯುಕ್ತರು ( ಪಶ್ಚಿಮ ವಲಯ), ಬೃಹತ್ ಬೆಂಗಳೂರು 
ಮಹಾನಗರ ಪಾಲಿಕೆ, ಬೆಂಗಳೂರು - ಶ್ರೀ ಇಕ್ಕೇರಿ, ಇವರ ಸ್ಥಾನದಲ್ಲಿ. 


ಅಪರ ಅಯುಕ್ತರು (ಭೂಮಿ ಮತ್ತು ನಿರ್ವಹಣೆ ಮತ್ತು ಇತರೆ ) 
ಪ್ರಾದೇಶಿಕ ಆಯುಕ್ತರ ಕಛೇರಿ, ಗುಲ್ಬರ್ಗ - ಖಾಲಿ ಹುದ್ದೆ. 


ಎಸ್ . ಎನ್ . ಗೌರಿಶಂಕರ್, 
ಕೆ.ಎ .ಎಸ್. ಆಯ್ಕೆಶ್ರೇಣಿ, 
ವಿಶೇಷ ಜಿಲ್ಲಾಧಿಕಾರಿ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, 
ಬೆಂಗಳೂರು 
ಶಂಕರ್ ಪಾಟೀಲ್, 
ಕೆ.ಎ .ಎಸ್. ಆಯ್ಕೆಶ್ರೇಣಿ, 
ನೇಮಕಾತಿ ನಿರೀಕ್ಷಣೆಯಲ್ಲಿ 
ಸೈಯದ್ ಅಬ್ದುಲ್ ರಬ್ , 
ಕೆ.ಎ .ಎಸ್. ಆಯ್ಕೆಶ್ರೇಣಿ, 
ಅಪರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗುಲ್ಬರ್ಗ. 
ಕೆ. ಆರ್ . ಜಯಪ್ರಕಾಶ್ ರಾವ್, 
ಕೆ.ಎ .ಎಸ್. ಆಯ್ಕೆಶ್ರೇಣಿ, 
ರಿಜಿಸ್ಟ್ರಾರ್ , ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ , 
ಮೈಸೂರು. 
ಜೆ . ಆರ್. ಲೋಬೋ , 
ಕೆ.ಎ .ಎಸ್. ಆಯ್ಕೆ ಶ್ರೇಣಿ, 
ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ , ಮಂಗಳೂರು 
ಮಿರ್ಜಿ ಅಕ್ಷರು ), 
ಕೆ. ಎ .ಎಸ್. ಆಯ್ಕೆ ಶ್ರೇಣಿ, 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , 
ಕರ್ನಾಟಕ ರಾಜ್ಯ ವಕ್ಷ ಮಂಡಳಿ, ಬೆಂಗಳೂರು. 


ಜಂಟಿ ನಿರ್ದೇಶಕರು ( ಆಡಳಿತ), ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು 
- ಖಾಲಿ ಹುದ್ದೆ. 


ಸದಸ್ಯ ಕಾರ್ಯದರ್ಶಿ , ಪಿಲಿಕುಳ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಸೊಸೈಟಿ, 
ಮಂಗಳೂರು - ಖಾಲಿ ಹುದ್ದೆ. 


14 . 


ಜವಳಿ ಆಯುಕ್ತರ ಪತ್ರಾಂಕಿತ ಸಹಾಯಕರು , ಬೆಂಗಳೂರು - 
ಖಾಲಿ ಹುದ್ದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ನವೆಂಬರ್ ೧೭ , ೨೦೧೧ 


೬೩೭ 


ಕ್ರಮ 


15 . 


16 . 


17 . 


18 . 


19 . 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
| ಶ್ರೀಯುತರು : 
ಎಸ್. ಜಿಯಾವುಲ್ಲಾ, 

ಉಪಯೋಜನಾಧಿಕಾರಿ, ಕರ್ನಾಟಕ ರಾಜ್ಯ ಆರೋಗ್ಯ ಪದ್ಧತಿಗಳ 
ಕೆ.ಎ .ಎಸ್. ಆಯ್ಕೆ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ, ಆರೋಗ್ಯ | ಅಭಿವೃದ್ಧಿ ಮತ್ತು ಸುಧಾರಣೆ ಯೋಜನೆ, ಬೆಂಗಳೂರು - ಖಾಲಿ ಹುದ್ದೆ. 
ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶನಾಲಯ , 
ಬೆಂಗಳೂರು. 
ವಿಜಯಕುಮಾರಿ ಶೆಣೈ , 

ಪ್ರಾಂಶುಪಾಲರು, ಡಿ . ಟಿ. ಐ . ಮಂಗಳೂರು- ಜೆ.ಆರ್.ಲೋಬೋ , 
ಕೆ. ಎ.ಎಸ್. ಹಿರಿಯ ಶ್ರೇಣಿ, 

ಕೆ. ಎ .ಎಸ್. ಆಯ್ಕೆಶ್ರೇಣಿ ಇವರ ಸ್ಥಾನದಲ್ಲಿ. 
ಜಂಟಿ ಆಯುಕ್ತರು, ಮಹಾನಗರ ಪಾಲಿಕೆ, ಮಂಗಳೂರು. 
ಮೋಹನ್ ಕೆ, ಮುತ್ತಿನ್, 

ಮುಖ್ಯ ಆಡಳಿತಾಧಿಕಾರಿ, ಕಿಮ್ಸ್, ಹುಬ್ಬಳ್ಳಿ - ಖಾಲಿ ಹುದ್ದೆ. 
ಕೆ.ಎ .ಎಸ್. ಹಿರಿಯ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ, 
ವಿಜಯನಗರ ವೈದ್ಯಕೀಯ ಮಹಾ ವಿಜ್ಞಾನಗಳ ಸಂಸ್ಥೆ , ಬಳ್ಳಾರಿ. 
ವಿ . ಎಸ್ . ಚೌಗಲ, 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಕೆ.ಎ.ಎಸ್. ಹಿರಿಯ ಶ್ರೇಣಿ, ಆಯುಕ್ತರು, 

ಬೆಳಗಾಂ ಜಿಲ್ಲೆ, ಬೆಳಗಾಂ - ಖಾಲಿ ಹುದ್ದೆ. 
ನಗರಾಭಿವೃದ್ಧಿ ಪ್ರಾಧಿಕಾರ , ಬೆಳಗಾಂ 
ಸಿ. ಪಿ . ಶೈಲಜ, 

ವಿಶೇಷ ಜಿಲ್ಲಾಧಿಕಾರಿ ( ದಾಖಲೆಗಳ ಆಧುನೀಕರಣ), ಭೂಮಿ ಮತ್ತು 
ಕೆ.ಎ .ಎಸ್. ಹಿರಿಯ ಶ್ರೇಣಿ, 

ನಗರ ಪ್ರದೇಶಗಳ ಆಸ್ತಿ ನೋಂದಣಿ, ಬೆಂಗಳೂರು ಖಾಲಿ ಹುದ್ದೆ. 
ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ 
ದಂಡಾಧಿಕಾರಿಗಳು , ರಾಮನಗರ ಜಿಲ್ಲೆ. 
ನಾಗಾನಾಯಕ್, 

ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು , 
ಕೆ.ಎ .ಎಸ್ . ಹಿರಿಯಶ್ರೇಣಿ, ವಿಶೇಷಾಧಿಕಾರಿ, 

ಮೈಸೂರು ಜಿಲ್ಲೆ - ಖಾಲಿ ಹುದ್ದೆ. 
ಕುಮಾರಕೃಪ ಅತಿಥಿ ಗೃಹ, ಬೆಂಗಳೂರು. 
ಡಿ. ಎಂ . ಶಿವಕುಮಾರ್‌, 

ಜನರಲ್ ಮ್ಯಾನೇಜರ್, ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ 
ಕೆ.ಎ .ಎಸ್. ಹಿರಿಯ ಶ್ರೇಣಿ, ಜಂಟಿ ನಿರ್ದೇಶಕರು, 

ನಿಗಮ , ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 

ವಾರ್ತಾ ಮತ್ತು ಪ್ರವಾಸೋದ್ಯಮ ಇಲಾಖೆಯ ವಶಕ್ಕೆ ನೀಡಿದೆ. 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು. 
ಎಂ . ಆರ್. ಹಿರೇಮರ್, 

ವಿಶೇಷ ಜಿಲ್ಲಾಧಿಕಾರಿ , ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು 
ಕೆ.ಎ.ಎಸ್. ಹಿರಿಯ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿಗಳು, ಶ್ರೀ ಎಸ್. ಎನ್. ಗೌರಿಶಂಕರ್, ಕೆ.ಎ .ಎಸ್. ಆಯ್ಕೆಶೇಣಿ, ಇವರ 
ಕಾಲೇಜು ಶಿಕ್ಷಣ ಇಲಾಖೆ, ಬೆಂಗಳೂರು. 

ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 
ಎಂ . ಪ್ರಭಾವತಿ , 

ಜಂಟಿ ನಿರ್ದೇಶಕರು, MGNREGA, ಗ್ರಾಮೀಣಾಭಿವೃದ್ಧಿ ಮತ್ತು 
ಕೆ.ಎ .ಎಸ್. ಹಿರಿಯ ಶ್ರೇಣಿ, ಮುಖ್ಯ ಆಡಳಿತಾಧಿಕಾರಿ, ಪಂಚಾಯತ್ ರಾಜ್ ಇಲಾಖೆ, ಬೆಂಗಳೂರು - ಖಾಲಿ ಹುದ್ದೆ. 
ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ , ಬೆಂಗಳೂರು. 
ಜಿ. ಎಸ್ . ನಾಯಕ್, 

ಜನರಲ್ ಮ್ಯಾನೇಜರ್ (Programme implementation ), 
ಕೆ. ಎ.ಎಸ್. ಹಿರಿಯ ಶ್ರೇಣಿ, ವಿಶೇಷ ಜಿಲ್ಲಾಧಿಕಾರಿ (ಕಂದಾಯ ), 

ರಾಜೀವಗಾಂಧಿ ರೂರಲ್ ಹೌಸಿಂಗ್ ಕಾರ್ಪೋರೇಷನ್ ನಿಯಮಿತ, 
ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು. 

ಬೆಂಗಳೂರು- ಖಾಲಿ ಹುದ್ದೆ. 
ಆರ್. ಅಲ್ಲಪ್ಪ, 

ಉಪನಿರ್ದೇಶಕರು , ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ 
ಕೆ.ಎ .ಎಸ್. ಕಿರಿಯ ಶ್ರೇಣಿ, ಆಹಾರ, ನಾಗರೀಕ ಸರಬರಾಜು 

ವ್ಯವಹಾರಗಳ ಇಲಾಖೆ, ಬೆಂಗಳೂರು ನಗರ ಜಿಲ್ಲೆ - ಖಾಲಿ ಹುದ್ದೆ. 
ಮತ್ತು ಗ್ರಾಹಕರ ವ್ಯವಹಾರಗಳ ಆಯುಕ್ತರ ಪತ್ರಾಂಕಿತ 
ಸಹಾಯಕರು, ಬೆಂಗಳೂರು. 
ಅಶೋಕ್ ಜಿ. ನಾಯಕ್, 

ಉಪವಿಭಾಗಾಧಿಕಾರಿ , ಭಟ್ಕಳ ಉಪವಿಭಾಗ - ಖಾಲಿ ಹುದ್ದೆ . 
ಕೆ.ಎ .ಎಸ್. ಕಿರಿಯ ಶ್ರೇಣಿ, ವಿಶೇಷ ಭೂಸ್ವಾಧೀನಾಧಿಕಾರಿ, 
ಹುಬ್ಬಳ್ಳಿ - ಅಂಕೋಲ, ಬ್ರಾಡ್‌ಗೇಜ್ ರೈಲ್ವೆ, ಕುಮಟ. 


21 


- 25 . 


26. 


೬೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೧ 


ಭಾಗ - ೨ 


ಕ್ರಮ 
ಸಂಖ್ಯೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


27 . 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀಯುತರು : 
ಎಂ . ಸತೀಶ್‌ಕುಮಾರ್‌, 
ಕೆ.ಎ .ಎಸ್. ಕಿರಿಯ ಶ್ರೇಣಿ, ವಿಶೇಷ ಭೂಸ್ವಾಧೀನಾಧಿಕಾರಿ, 
BMRCL ಬೆಂಗಳೂರು. 


ಉಪವಿಭಾಗಾಧಿಕಾರಿ, ಚಿಕ್ಕಬಳ್ಳಾಪುರ ಉಪವಿಭಾಗ, ಚಿಕ್ಕಬಳ್ಳಾಪುರ 
ಪಿ . ವಸಂತಕುಮಾರ್, ಕೆ. ಎ .ಎಸ್. ಕಿರಿಯ ಶ್ರೇಣಿ, ಇವರ ಬಡ್ತಿಯಿಂದ 
ತೆರವಾದ ಸ್ಥಾನ. 


28, 


ಪಿ . ಎಸ್ . ಕಾಂತರಾಜು, 
ಕೆ.ಎ .ಎಸ್. ಕಿರಿಯಶ್ರೇಣಿ, ವಿಶೇಷ ಅಪರ ಭೂಸ್ವಾಧೀನಾಧಿಕಾರಿ , 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ , ಬೆಂಗಳೂರು. 


ಉಪವಿಭಾಗಾಧಿಕಾರಿ, ಬೆಂಗಳೂರು ಉತ್ತರ ಉಪವಿಭಾಗ , ಬೆಂಗಳೂರು 
ನಗರ ಜಿಲ್ಲೆಗೆ ಶ್ರೀ ಜಿ. ಎಂ . ಗಂಗಾಧರ ಸ್ವಾಮಿ , ಕೆ. ಎ .ಎಸ್. ಕಿರಿಯ 
ಶ್ರೇಣಿ, ಇವರ ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 


29. 


ಡಾ | ಎಂ . ಮಹೇಶ್, 
ಕೆ.ಎ .ಎಸ್. ಕಿರಿಯ ಶ್ರೇಣಿ, ಉಪಕಾರ್ಯದರ್ಶಿ -2 , 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ , ಬೆಂಗಳೂರು. 


30 . 


ಎಂ . ಶಿಲ್ಪ, ಕೆ. ಎ . ಎಸ್ . 
ಕಿರಿಯಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ. 


ಉಪವಿಭಾಗಾಧಿಕಾರಿ, ದೊಡ್ಡಬಳ್ಳಾಪುರ ಉಪವಿಭಾಗ, ದೊಡ್ಡಬಳ್ಳಾಪುರ 
ಡಾ|| ಎನ್. ಶಿವಶಂಕರ್, ಕೆ.ಎ .ಎಸ್. ಕಿರಿಯ ಶ್ರೇಣಿ, ಇವರ ಬಡ್ಡಿಯಿಂದ 
ತೆರವಾದ ಸ್ಥಾನದಲ್ಲಿ . 
ಉಪವಿಭಾಗಾಧಿಕಾರಿ, ತಿಪಟೂರು ಉಪವಿಭಾಗ, ತಿಪಟೂರು 
ಶ್ರೀ ಪಾಟೀಲ್ ಯಲಗೌಡ ಶಿವನಗೌಡ, ಕೆ. ಎ .ಎಸ್. ಕಿರಿಯ ಶ್ರೇಣಿ ಇವರ 
ಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
ವಿಶೇಷ ಭೂಸ್ವಾಧೀನಾಧಿಕಾರಿ, ನ್ಯಾಷನಲ್‌ ಹೈವೇ ಅಥಾರಿಟಿ ಆಫ್ 
ಇಂಡಿಯಾ, ( NHAI) ಹೊಸಪೇಟೆ – ಖಾಲಿ ಹುದ್ದೆ. 


31 . 


ಸಿ. ಎನ್. ಶ್ರೀಧರ್, 
ಕೆ.ಎ .ಎಸ್. ಕಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ 


32 . 


ಉಪವಿಭಾಗಾಧಿಕಾರಿ, ಬೀದರ್ ಉಪವಿಭಾಗ, ಬೀದರ್ - ಖಾಲಿ ಹುದ್ದೆ. 


ಪ್ರಕಾಶ್ ಜಿ . ನಿಟ್ಟಾಲಿ, 
ಕೆ.ಎ . ಎಸ್. ಕಿರಿಯ ಶ್ರೇಣಿ, ವಿಶೇಷ ಭೂಸ್ವಾಧೀನಾಧಿಕಾರಿ, 
ಹಿಪ್ಪರಗಿ ಯೋಜನೆ, ಅಥಣಿ, ಬೆಳಗಾಂ ಜಿಲ್ಲೆ. 
ಎನ್. ಆರ್. ನಾಗರಾಜು, 
ಕೆ.ಎ .ಎಸ್. ಕಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ಲಿ 


ವಿಶೇಷಾಧಿಕಾರಿ, ಕುಮಾರ್‌ಕೃಪ ಅತಿಥಿ ಗೃಹ, ಬೆಂಗಳೂರು 
ಶ್ರೀ ನಾಗನಾಯಕ, ಕೆ.ಎ .ಎಸ್ . ಹಿರಿಯ ಶ್ರೇಣಿ ಇವರ ವರ್ಗಾವಣೆಯಿಂದ 
ತೆರವಾದ ಸ್ಥಾನದಲ್ಲಿ . 
ವಿಶೇಷ ಭೂಸ್ವಾಧೀನಾಧಿಕಾರಿ , ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ 
ಮಂಡಳಿ ( KIADB), ಧಾರವಾಡ- ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಗೆ ಇಲಾಖೆಯ ವಶಕ್ಕೆ ನೀಡಿದೆ. 


34 . 


ಜಿ. ಕೆ. ನಾಗೇಂದ್ರಪ್ಪ, 
ಕೆ. ಎ.ಎಸ್. ಕಿರಿಯ ಶ್ರೇಣಿ, ಪರಿಷತ್ ಕಾರ್ಯದರ್ಶಿ , ಹುಬ್ಬಳ್ಳಿ 
ಧಾರವಾಡ ಮಹಾನಗರ ಪಾಲಿಕೆ, ಹುಬ್ಬಳ್ಳಿ , 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇಲಾಖೆ (ಸೇವೆಗಳು - 2) 


ಪಿ . ಆರ್ . 1383 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 233 ಸಅಸೇ 2011 , ಬೆಂಗಳೂರು, ದಿನಾಂಕ : 23ನೇ ಸೆಪ್ಟೆಂಬರ್ , 2011 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಉಪಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ 1 24450 - 600 - 26250 - 675 - 30300 - 750 - 31800ರ ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


ಕ್ರಮ 
ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ : ಇಲಾಖೆ 
ನಿರ್ವಹಿಸುತ್ತಿರುವ ಸ್ಥಳ 
ಎಸ್ , ಇಂಧುಮತಿ, 

ಜಂಟಿ ಕಾರ್ಯದರ್ಶಿ , ಕಾರ್ಮಿಕ ಇಲಾಖೆ ( ಬಾಲ ಕಾರ್ಮಿಕ ಕೋಶ) 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ | ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 458 ಸಅಸೇ 2008, ದಿನಾಂಕ : 
ಮತ್ತು ತಂತ್ರಜ್ಞಾನ ಇಲಾಖೆ 

| 25 - 02 - 2011ರಲ್ಲಿ ಉನ್ನತೀಕರಿಸಿದ ಹುದ್ದೆ. 


ಭಾಗ- ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧೭, ೨೦೧೧ 


೬೩೯ 


ಕ್ರಮ 


ಬಡ್ತಿ ಮೇಲೆ ನೇಮಿಸಲಾದ ಹುದ್ದೆ : ಇಲಾಖೆ 


ಸಂಖ್ಯೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 

ನಿರ್ವಹಿಸುತ್ತಿರುವ ಸ್ಥಳ 
ಎಲ್ . ಷಣ್ಮುಖ, 
ಕಂದಾಯ ಇಲಾಖೆ 


ಉಪ ಕಾರ್ಯದರ್ಶಿ, ಸಿ. ಆ. ಸು . ಇಲಾಖೆ ( ಆಡಳಿತ) ಈ ಹುದ್ದೆಯನ್ನು 
ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ಶ್ರೀ ಜಿ. ಕೆ. ಗುರಾಣಿ, 
ಉಪಕಾರ್ಯದರ್ಶಿ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ. 


3 ) 


| 


ಕೆ . ಎಸ್ . ವೇಣುಗೋಪಾಲ್, 
ಸಿ. ಆ. ಸು . ಇ. ( ಜನಸ್ಪಂದನ) 


ಆಂತರಿಕ ಆರ್ಥಿಕ ಸಲಹೆಗಾರರು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಈ ಹುದ್ದೆಯನ್ನು ಜಂಟಿ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ 
ಶ್ರೀಮತಿ ಆರ್. ಲೀಲಾವತಿ ಇವರ ವರ್ಗಾವಣೆಯಿಂದ ತೆರವಾದ 
ಸ್ಥಾನದಲ್ಲಿ 
ಜಂಟಿ ಕಾರ್ಯದರ್ಶಿ , ( ವಿಶೇಷಕೋಶ) 
ಯೋಜನಾ ಇಲಾಖೆ. 


ಎಂ . ಎಂ . ಲಕ್ಷ್ಮೀಶ್ವರ್, 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ, 
( ಆಂ . ಆ . ಸಲಹೆಗಾರರು ) 


ಸಿ . ಬಸವರಾಜು 
ನಗರಾಭಿವೃದ್ಧಿ ಇಲಾಖೆ 


ನಗರಾಭಿವೃದ್ಧಿ ಇಲಾಖೆಯಲ್ಲಿರುವ ಉಪಕಾರ್ಯದರ್ಶಿ ಹುದ್ದೆಯನ್ನು 
ಜಂಟಿ ಕಾರ್ಯದರ್ಶಿ ವೃಂದಕ್ಕೆ ಉನ್ನತೀಕರಿಸಿ ಆ ಹುದ್ದೆಯಲ್ಲಿ ನೇಮಕ 
ಮಾಡಲಾಗಿದೆ. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಈ ಜಂಟಿ ಕಾರ್ಯದರ್ಶಿ /ಉಪ ಕಾರ್ಯದರ್ಶಿಗಳನ್ನು ಸಾರ್ವಜನಿಕ 
ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರಮ 


ಜಂಟಿ ಕಾರ್ಯದರ್ಶಿ /ಉಪ ಕಾರ್ಯದರ್ಶಿಯ ಹೆಸರು 

ಮತ್ತು ಇಲಾಖೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 


ಸಂಖ್ಯೆ 


ಎಂ . ಕರಿಯಪ್ಪ, ಜಂಟಿ ಕಾರ್ಯದರ್ಶಿ, 
ಸಮಾಜ ಕಲ್ಯಾಣ ಇಲಾಖೆ 


ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ ಈ ಹುದ್ದೆಯನ್ನು ಜಂಟಿ 
ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ಶ್ರೀ ಎಲ್. ಷಣ್ಮುಖ , 
ಉಪಕಾರ್ಯದರ್ಶಿ ಇವರ ಮುಂಬಡ್ತಿಯಿಂದ ತೆರವಾದ ಸ್ಥಾನದಲ್ಲಿ. 


2) 


| ಜಿ . ಕೆ. ಗುರಾಣಿ, ಉಪ ಕಾರ್ಯದರ್ಶಿ , 

ಜಂಟಿ ಕಾರ್ಯದರ್ಶಿ , ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು 
ಸಿ. ಆ . ಸು ಇಲಾಖೆ ( ಆಡಳಿತ) 

ಜಲಸಾರಿಗೆ ಇಲಾಖೆ ಈ ಹುದ್ದೆಯನ್ನು ಉಪ ಕಾರ್ಯದರ್ಶಿ ಹುದ್ದೆಗೆ 
ನಿಮೀಕರಿಸಿ ಶ್ರೀ ಎನ್. ಟಿ. ನಾಯಕ್, ಜಂಟಿ ಕಾರ್ಯದರ್ಶಿ ಇವರ 

ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ. 
ಆರ್. ಲೀಲಾವತಿ, ಉಪ ಕಾರ್ಯದರ್ಶಿ ಹಾಗೂ ಆಂತರಿಕ ಜಂಟಿ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ ಈ ಹುದ್ದೆಯನ್ನು ಉಪ 
ಆರ್ಥಿಕ ಸಲಹೆಗಾರರು, ವಾಣಿಜ್ಯ ಮತ್ತು ಕೈಗಾರಿಕೆ ಕಾರ್ಯದರ್ಶಿ ಹುದ್ದೆಗೆ ನಿಮೀಕರಿಸಿ ಶ್ರೀ ಎಂ . ಕರಿಯಪ್ಪ ಜಂಟಿ 
ಇಲಾಖೆ 

ಕಾರ್ಯದರ್ಶಿ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಾನದಲ್ಲಿ . 


3) 


ಎಂ . ವೆಂಕಟರಸಪ್ಪ , ಉಪ ಕಾರ್ಯದರ್ಶಿ 


ಕಂದಾಯ ಇಲಾಖೆ 


ಅಪರ ಕಾರ್ಯದರ್ಶಿ, ಸಿ. ಆ. ಸು . ಇಲಾಖೆ ( ಸಿಬ್ಬಂದಿ) ಈ ಹುದ್ದೆಯನ್ನು 
ಉಪ ಕಾರ್ಯದರ್ಶಿ ಹುದ್ದೆಗೆ ನಿಮೀಕರಿಸಿ ಶ್ರೀಮತಿ ಜಾಯ್ ಸುರೇಂದ್ರ 
ಅಪರ ಕಾರ್ಯದರ್ಶಿ ಇವರ ನಿವೃತ್ತಿಯಿಂದ ತೆರವದ ಸ್ಥಾನದಲ್ಲಿ, 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಆರ್ . ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇಲಾಖೆ (ಸೇವೆಗಳು - 3) 


ಪಿ . ಆರ್ . 1384 


೬೪೦ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ನವೆಂಬರ್ ೧೭, ೨೦೧೧ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 481 ಸಅಸೇ 2011 , ಬೆಂಗಳೂರು, ದಿನಾಂಕ : 29ನೇ ಸೆಪ್ಟೆಂಬರ್, 2011 
ಶ್ರೀ ಶಿವಲಿಂಗ, ಸರ್ಕಾರದ ಅಧೀನ ಕಾರ್ಯದರ್ಶಿ , ವಸತಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಇವರನ್ನು ತಹಶೀಲ್ದಾರ್‌, ಹಾವೇರಿ 
ತಾಲ್ಲೂಕು, ಹಾವೇರಿ ಜಿಲ್ಲೆ - ಈ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕಂದಾಯ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ . ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು . ಇಲಾಖೆ (ಸೇವೆಗಳು -3) 


ಪಿ . ಆರ್ . 1385 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 155 ಎಸ್‌ಐಎಸ್ 2011, ಬೆಂಗಳೂರು, ದಿನಾಂಕ : 30ನೇ ಸೆಪ್ಟೆಂಬರ್ , 2011 
ಶ್ರೀ ವಿಪುಲ್ ಬನ್ಸಲ್ , ಐ . ಎ.ಎಸ್ ., ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ , ಇವರಿಗೆ ದಿನಾಂಕ : 24 - 10 - 2011 ರಿಂದ 
09 - 11 - 2011ರವರೆಗೆ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 


ಶ್ರೀ ವಿಪುಲ್ ಬನ್ಸಲ್, ಐ. ಎ .ಎಸ್.,ರವರ ರಜಾ ಅವಧಿಯಲ್ಲಿ ಜಿಲ್ಲಾಧಿಕಾರಿ , ದಾವಣಗೆರೆ ಜಿಲ್ಲೆ, ದಾವಣಗೆರೆ , ಇವರನ್ನು ಜಿಲ್ಲಾಧಿಕಾರಿ , 
ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ , ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ವಿಪುಲ್ ಬನ್ಸಲ್ , ಐ.ಎ.ಎಸ್ . ರವರು ರಜೆಯ ಮೇಲೆ ಹೋಗಿರದಿದ್ದರೆ, ಜಿಲ್ಲಾಧಿಕಾರಿ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ, ಈ ಹುದ್ದೆಯಲ್ಲೇ 
ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್. ಶ್ರೀನಿವಾಸಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 1386 

ಸಿ. ಆ. ಸು . ಇಲಾಖೆ (ಸೇವೆಗಳು - 1) 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 71 SIS 2011, Bangalore , Dated 01st October, 2011. 


Smt. K . Ratna Prabha, IAS (KN -81), Regional Commissioner, Gulbarga Division , Gulbarga and Sri M . Madan Gopal, IAS 
(KN -84 ), Managing Director, Karnataka State Finance Corporation, Bangalore are relieved from their duties in order enable them to 
attend the Curtain Raiser Programme which is scheduled to be held on 07 - 10 -2011 followed by 5th Mid -Career Training Programme at 
LBSNAA Mussoorie commencing from 09 - 10 - 2011 . 


Dr. R . Vishal, IAS , Deputy Commissioner, Gulbarga District , Gulbarga is placed in additional charge of the post of Regional 
Commissioner , Gulbarga Division , Gulbarga and Sri. Ajay Seth , IAS , Secretary to Government (B & R ) Finance Department is placed in 
the additional charge at the post of Managing Director, Karnataka State Finance Corporation , Bangalore during the training period of 
SmtK . Ratna Prabha, IAS , and Sri M . Madan Gopal, IAS, respectively . 


By Order and in the name of the Governor of Karnataka, 

N . SRINIVASA MURTHY, 
Under Secretary to Government, 

DPAR (Services-1). 


P . R . 1387 


